ಕರ್ನಾಟಿಕ ವಿಧಾನ ಪರಿಷತ್ತು 


1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 2215, 
2 ಸೆದಸ್ಯರಹೆಸರು ಶ್ರೀ ಗೋವಿಂದರಾಜು 
3 ಉತ್ತರಿಸುವ ದಿನಾಂಕ 18-03-2022 
4 ಉತ್ತರಿಸುವವರು ಮಾನ್ಯ.ರೇಷ್ಮೆ ಹಾಗೂ ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು 
ಪ್ರಶ್ನೆಗಳು ಉತ್ತರಗಳು 


| ರೋಗದ ನಿಯಂತ್ರಣಕ್ಕೆ 


- 


ರೇಷ್ಠೆ "ಹುಳುಗಳಿಗೆ ಬರುತ್ತಿರುವ 
ಸರ್ಕಾರ 


ಯಾವ ಕ್ರಮ ಕೈಗೊಂಡಿದೆ; 


ರೇಷ್ಮ ಹುಳುಗಳಿಗೆ ತಗಲುವ ರೋಗಗಳ ನಿಯಂತ್ರಣ 3 
ಹಾಗೂ' ಮುಂಜಾಗ್ರತ ಕ್ರಮಗಳ ಬಗ್ಗೆ ವಿಸ್ತರಣಾ [ 


ಸಿಬ್ಬಂದಿಗಳು ರೇಷ್ಮ ಬೆಳೆಗಾರರಲ್ಲಿ ಕೇತ್ರೋತ್ಸವ, 
ಕಾರ್ಯಾಗಾರಗಳಲ್ಲಿ ಹಾಗೂ ಬೆಳೆಗಳ ಪರಿವೀಕ್ಷಣಾ 
ಸಮಯದಲ್ಲಿ ಅರಿವು ಮೂಡಿಸುತ್ತಿದ್ದಾರೆ. ರೇಷ್ಮೆ 
ಹುಳುಗಳಿಗೆ ತಗುಲುವ ರೋಗಗಳ ನಿಯಂತ್ರಣೆ, ರೇಷ್ಮೆ 
ಬೆಳೆಗಾರರಿಗೆ ಉಚಿತವಾಗಿ ಸೋಂಕು ನಿವಾರಕಗಳ, 
ಹಾಸಿಗೆ ಸೋಂಕು ವಿವಾರಕಗಳನ್ನು ಒದಗಿಸಿ ರೋಗ 


—l 
ರೇಷ್ಟೆ ಹುಳುಗಳಿಗೆ ನೀಡಲಾಗುವ 


ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ತಲಾಗುತ್ತಿದೆ. 


ಆ FS ET Re 
| ಹಿಪ್ಪನೇರಳ ಸೂಪ್ಲಿಗೆ ಕ್ರಿಮಿಕೀಟಿಗಳ | ಸರ್ಕಾರದ ಗಮನಕ್ಕೆ ಬಂದಿದೆ 

ಬಾಧೆ ಹೆಚ್ಚಾಗಿರುವುದು ಸರ್ಕಾರದ 

ಗಮನಕ್ಕೆ ಬಂದಿದೆಯೇ: | 
ಇ | ಬಂದಿದ್ದಲ್ಲಿ, ಈ ಬಗ್ಗೆ ಯಾವ ಕ್ರಮ ವಿಜ್ಞಾನಿಗಳ ಶಿಫಾರಸ್ಸಿನಂತ ಭೌತಿಕ ವಿಧಾನ, 


ಅನುಮತಿ ನೀಡಿದ ಇಲಾಖೆ ಅಥವಾ 
ಏಜೆನ್ಸಿ ಯಾವುದು; 


ಅನುಮತಿ ಪಡೆದಿರುತ್ತಾರೆ. ಉಳಿದಂತೆ, ಕೇಂದ್ರ 
ರೇಷ್ಮೆ ಸಂಶೋಧನ ಮತ್ತು ` ತರಬೇತಿ ಸಂಸ್ಥೆ 
ಮೈಸೂರು ಹಾಗೂ ಕರ್ನಾಟಕ ರಾಜ್ಯ ಸಂಶೋಧನೆ 
ಮತ್ತು ಅಭಿವೃದ್ದಿ  ಸಂಸ್ಕೆ, ತೆಲಘಟ್ಟಿಪುರ, 
ಬಜ್ಞಾನಿಗಳು, ಗಾಂಧಿಕೃಷಿ ವಿಶ್ವ ವಿದ್ಯಾನಿಲಯ, 
ಬೆಂಗಳೂರುರಪರು ಶಿಫಾರಸ್ಸು ಮಾಡಿರುವ ಎಕೋ 


| ನಿಮ್‌ ಅಜಾದಿರಕ್ಟಿನ್‌, ಕ್ಲೋರ್ಫೆನಾಷೈರ್‌, ವಿಡಿ ಸೀನ್‌ 


ಪಾತ್‌, ಸ್ಟೈಲ್‌ ಗಾರ್ಡ್‌(ಮೆಟಾಲ್ಮಿಹೈಡ್‌) ಸ್ಟೈಲ್‌ ಕಿಲ್‌, 
ಫೆನಜಾಕ್ಟಿನ್‌(ಮೆಜಿಸ್ಟರ್‌), ಡೈಕೋಪಾಲ್‌, ಪ್ರಾಪರ್‌ 
ಗೈಟ್‌  ಸೈನೋಪಫೈರಾಫಿನ್‌ಟುಮೊಯಿಚಿ), ಕೀಟ 
ನಾಶಕಗಳನ್ನು ಕ್ಲೇತ್ರಮಟ್ಟಿದಲ್ಲಿ ಬಳಸಿ ಕೀಟಗಳನ್ನು 


__ ನಿಯಂತ್ರಿಸಲು ವ್ಯಾಪಕ ಪ್ರಚಾರ ನೀಡಲಾಗಿದೆ: 


ತಿ 


ಕೈಗೊಳ್ಳಲಾಗಿದೆ: ಹಾಗೂ ` ಇದರ | ರಾಸಾಯವಿಕ ವಿಧಾನ ಮತ್ತು ಜೈವಿಕ ವಿಧಾನಗಳಿಂದ 
ನಷ್ಟಕ್ಕೆ ರೈತರಿಗೆ ಪರಿಹಾರವನ್ನು | ಹತೋಟಿ ಕ್ರಮಗಳ ಬಗ್ಗೆ ಅರಿವು ಮೂಡಿಸಲು 
ನೀಡಲಾಗಿದೆಯೇ: ಕ್ಷೇತ್ರಮಟ್ಟಿದಲ್ಲಿ ಗುಂಪು ಚರ್ಚೆ, ಕ್ನೇತೋತ್ಸವ, 
ರೈತರಿಂದ ರೈತರಿಗೆ ತರಬೇತಿ ಹಾಗೂ ರೈತರ 

ತೋಟಿಗಳಲ್ಲಿ ಪ್ರಾತ್ಯಕ್ಷತಾ ತರಬೇತಿ ಹಾಗೂ ಕರ 

ಪತ್ರಗಳ ಮೂಲಕ ಹೆಚ್ಚು ಹೆಚ್ಚಾಗಿ ಪ್ರಚಾರ ಪಡಿಸಿ 

ಅವಶ್ಯ ತಾಂತ್ರಿಕ ಸಲಹೆಗಳನ್ನು ನೀಡಲಾಗುತ್ತಿದೆ. - 

'1ಈ| ಕೀಟಗಳನ್ನು F ನಿಯಂಶಿಸಲು | ಕೀಟಗಳನ್ನು ನಿಯಂತಿಸಲು ಉಪಯೋಗಿಸುವ 
|]. ಉಪಯೋಗಿಸುವ ಕೀಟನಾಶಕ | ಸೀಟಸಾಶಕ..- ——ಔಷಧಿನಳನ್ಟು---ಉತ್ಪಾದಿಸುವ-- 
ಔಷಧಿಗಳನ್ನು ಉತ್ಪಾದಿಸುವ | ಕಂಪನಿಗಳಿಗೆ ರೇಷ್ಠ್ಣೆ ಇಲಾಖೆಯಿಂದ ಯಾವುದೇ 
ಕಂಪವಿಗಳು ಸರ್ಕಾರದಿಂದ | ಅನುಮತಿ ನೀಡಿರುವುದಿಲ್ಲ. ಡೈಮಿಧೋಯೇಟ್‌, 
ಅನುಮತಿ ಪಡೆದಿದ್ದಾರೆಯೇ; | ವೆಟಿಬಲ್‌ ಸಲ್ಪರ್‌ ಕೀಟನಾಶಕ ಔಷಧಿಗಳನ್ನು 
ಅನುಮತಿ ವೀಡಿದ್ದಲ್ಲಿ, ಇದಕ್ಕೆ ಉತ್ಪಾದಿಸುವ ಕಂಪನಿಗಳು ಕೃಷಿ ಇಲಾಖೆಯಿಂದ 


“Le 


ಬೆಳೆಯಲು ರೈತರಿಗೆ ಕಾಲಕಾಲಕ್ಕೆ 
ಸಲಹೆ ಮತ್ತು ಮಾರ್ಗದರ್ಶನ 
ನೀಡಲು ಯಾವ ಅಧಿಕಾರಿಗಳನ್ನು 
ಸರ್ಕಾರದಿಂದ ನೇಮಿಸಲಾಗಿದೆ; 


೫! ರೇಷ್ಟೆ ಗನುಣಮಟ್ಟದ ಬಳಗಳನ್ನು |' 


ರೇಷ್ಮ ಗುಣಮಟ್ಟದ ಬೆಳೆಗಳನ್ನು ಬೆಳೆಯಲು ಕಾಲ 
ಕಾಲಕೆ ಸಲಹೆ ಮತ್ತು ಮಾರ್ಗದರ್ಶನ ನೀಡಲು 
ಇಲಾಖಾ ಅಧಿಕಾರಿಗಳನ್ನು ನೋಡೆಲ್‌ 
ಅಧಿಕಾರಿಯನ್ನಾಗಿ ಪ್ರತಿಯೊಂದು ಜಿಲ್ಲೆಗೆ 
ನೇಮಿಸಲಾಗಿದೆ. 


ಕೇಂದ್ರ ರೇಷೆ ಸಂಶೋಧನೆ ಮತ್ತು ತರಬೇತಿ 
ಸಂಸ್ಥೆ ಮೈಸೂರು ಹಾಗೂ ಕರ್ನೂಟಕ ರಾಜ್ಯ 


: ಸಂಶೋಧನೆ ಮತ್ತು'. " ಅಭಿವೃದ್ದಿ ಸಂಸ್ಥೆ, 


ತಲಘಟ್ಟಪುರರವರು ಕಾಲಕಾಲಕ್ಕೆ ರೇಷ್ಮೆ ಬೆಳೆಯನ್ನು 
ಜಿಳೆಯಲು ಸಲಹೆ ಹಾಗೂ ಮಾರ್ಗದರ್ಶನವನ್ನು 
ನೀಡುತ್ತಿದ್ದಾರೆ. 


ರೇಷ್ಠೆ ಇಲಾಖೆ "ಮತ್ತು ಕರ್ನಾಟಕ. ರಾಜ್ಯ 
ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ, ತಲಘಟ್ಕಿಪುರ 
ಹಾಗೂ ಎಸ್‌.ಎಸ್‌.ಟೆ.ಎಲ್‌, ಕೊಡತಿ (ಸಿಲ್‌ಕ್‌ವರ್ಮ್‌ 
ಸೀಡ್‌ ಟೆಕ್ನಾಲಜಿ ಲ್ಯಾಬೊರೇಟರಿ) ಕೇಂದ್ರ ರೇಷ್ಮೆ 
ಮಂಡಳಿ ವಿಜ್ಞಾನಿಗಳ ಸಹಯೋಗದೊಂದಿಗೆ ಬಿತ್ತನೆ 
ವಲಯಗಳಲ್ಲಿ ಮುಖ್ಯವಾಗಿ ರೋಗರಹಿತ ಬಿತ್ತನೆ 


ಗೂಡುಗಳನ್ನು ಒದಗಿಸಲು... -ವಿಶೇಷವಾದ..|. ಎ... 


ರೋಗನಿಯಂತುಣ ಹಾಗೂ ನಿರ್ವಹಣಾ ಕ್ರಮಗಳನ್ನು 
ವೈಜ್ಞಾನಿಕವಾಗಿ ನಿರ್ವಹಿಸುತ್ತಿದೆ ಹಾಗೂ 
ಸಂಶೋಧನಾ ಸಂಸ್ಥೆಗಳು ನಿಯಮಬದ್ಧ ಸಮೀಕ್ಷೆ 
ನಡೆಸಿ, ರೇಷ್ಮೆ ಹುಳುವಿನ. ಗಂಟು..ರೋಗದ ಸಮಗ್ರ_ 
ನಿರ್ವಹಣೆಯನ್ನು ಕೈಗೊಳುತ್ತಿದ್ದಾರೆ. 


ಗುಣಮಟ್ಟದ ರೇಷ್ಮ ಬೆಳೆಗಳನ್ನು ಬೆಳೆಯಲು 
ಕಾಲಕಾಲಕ್ಕೆ ಸಲಹೆ ಮತ್ತು ಮಾರ್ಗದರ್ಶನ ನೀಡಲು 
ಕ್ಲೇತಮಟ್ಟಿಡಲ್ಲಿ ಹೋಬಳಿವಾರು ರೇಷ್ಮೆ 
ವೆಸ್ತರಣಾಧಿಕಾರಿಗಳು, ರೇಷ್ಮೆ ವಿರೀಕ್ಷಕರು, ರೇಷ್ಮ 
ಪ್ರದರ್ಶಕರು ಮತ್ತು ರೇಷ್ಠ ಪ್ರವರ್ತಕರುಗಳು, 
ತಾಲ್ಲೂಸು ಮಟ್ಟದಲ್ಲಿ ರೇಷ್ಮ ಸಹಾಯಕ ನಿರ್ದೇಶಕರು 
ಕಾರ್ಯ ವಿರ್ವಹಿಸುತಿದಾರೆ, ಜಿಲ್ಲಾ ಮಟ್ಟದಲ್ಲಿ 
ರೇಷ್ಮೆ ಉಪ ವಿರ್ದೇಶಕರು ದ್ವಿತಳಿ ಬೆಳೆಗಳ ಪರಿವೀಕ್ಷಣೆ 
ಮಾಡಿ, ರೇಷ್ಮೆ ಬೆಳೆಗಾರರಿಗೆ ಕಾಲಕಾಲಕ್ಕೆ ಸಲಹೆ ಮತ್ತು 
ಮಾರ್ಗದರ್ಶನ ನೀಡುತ್ತಿದ್ದಾರೆ ಹಾಗೂ ಗುಣಮಟ್ಟದ 
ಬೆಳೆಗಳನ್ನು ಬೆಳೆಯಲು ಸರ್ಕಾರದಿಂದ ಸಿಗುವ ಎಲ್ಲಾ 
ಸವಲತ್ತುಗಳನ್ನು ರೇಷ್ಮೆ ಬೆಳೆಗಾರರು ಪಡೆಯಲು 
ಸಹಕರಿಸುತಿದ್ದಾನೆ. 


ಸಂಖ್ಯೆ:ರೇಷ್ಠೆ 64 ರೇಕೃವಿ 2022 


ರೇಷ್ಟೆ ಹಾಗೂ ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು 


